


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಜನವರಿ ೧೫, ೨೦೧೫ (ಪುಷ್ಯ ೨೫, ಶಕ ವರ್ಷ ೧೯೩೬) ಸಂಚಿಕೆ ೩ 
Volume 150 Bangalore, Thursday, January 15, 2015 (Pushya 25, Shaka Varsha 1936) Issue 3 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ವಿಶೇಷ ಭೂ ಸ್ಪಾಧೀನಾಧಿಕಾರಿಗಳ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು ರವರ ಕಾರ್ಯಾಲಯ ತುಮಕೂರು. 
4(1)ರ ತಿದ್ದುಪಡಿ ಪ್ರಕಟಣೆ. 
ಪ್ರಕರಣ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌94/2013-14 ದಿನಾಂಕ: 08-12-2014. 


ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 41ರ ಅಧಿಸೂಚನೆ ಕ್ರಮಾಂಕ: ಎಲ್‌ ಎಕ್ಯೂಎಸ್‌ ಆರ್‌04/2013-14 
ದಿನಾಂಕ: 24-07-2013 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ದಿನಾಂಕ: 01-05-2014 ರಂದು 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪುಟ ಸಂಖ್ಯೆ: 349 ರಿಂದ 355 ರಲ್ಲಿ ಪ್ರಕಟವಾಗಿರುತ್ತದೆ. ಸದರಿ ಪ್ರಕಟಣೆಯಲ್ಲಿ ಕುಣಿಗಲ್‌ ತಾಲ್ಲೂಕು, ಯಡಿಯೂರು 
ಹೋಬಳಿ, ಶಿಂಗಟಿಹಳ್ಳಿ, ಮಧುರೆಕಾವಲ್‌ ಗ್ರಾಮಗಳು ಮತ್ತು ತುರುವೇಕೆರೆ ತಾಲ್ಲೂಕು, ಮಾಯಸಂದ್ರ ಹೋಬಳಿ, ಲೆಂಕನಹಳ್ಳಿ, ನರಿಗೆಹಳ್ಳಿ ಗ್ರಾಮಗಳ 
ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನಪಡಿಸಿಕೊಳ್ಳಲು 4(1ರ ಕ್ರಮಾಂಕ ರಾಜ್ಯ ಪತ್ರದಲ್ಲಿ ತಪ್ಪಾಗಿ ಮುದ್ರಿತವಾಗಿದ್ದು, ಈ ಕೆಳಕಂಡ 
ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದಿಕೊಂಡು ಓದಿಕೊಳ್ಳುವುದು. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಹೋಬಳಿ: ಯಡಿಯೂರು/ ಗ್ರಾಮಗಳು: ಶಿಂಗಟಿಹಳ್ಳಿ, ಮಧುರೆಕಾವಲ್‌, 
ಕುಣಿಗಲ್‌ /ತುರುವೇಕೆರೆ ಮಾಯಸಂದ್ರ ಲೆಂಕನಹಳ್ಳಿ, ನರಿಗೆಹಳ್ಳಿ 
4(1)ರಂತೆ ಪ್ರಕಟವಾಗಿರುವುದು ತಿದ್ದಿಕೊಂಡು ಓದಿಕೊಳ್ಳುವುದು 
SLAO/SR/4/13-14, ದಿನಾ೦ಕ: 24-07-2013 LAQ/SR/04/2013-14, ದಿನಾ೦ಕ: 24-07-2013 
PR. 6 ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
50.10 ಹೇಮಾವತಿ ನಾಲಾವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ. ತುಮಕೂರು. 
4(1)ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂ.ಎಸ್‌.ಆರ್‌ 14/2013-14 ದಿನಾ೦ಕ: 05-03-2014. 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 40ರ ಅಧಿಸೂಚನೆ ಸಂಖ್ಯೆ ಎಲ್‌ಎಕ್ಕೂ ಎಸ್‌ಆರ್‌ 14/2013-14, 
ದಿನಾಂಕ: 05-08-2013 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 


15-08-2013ರ ಕರ್ನಾಟಕ ರಾಜ್ಯ ಪತ್ರದ ಪುಟ 746ರಲ್ಲಿ ಭಾಗ-6ರಲ್ಲಿ ತುಮಕೂರು ಅಮಾನಿಕೆರೆ ಗ್ರಾಮದ ಜಮೀನು ತುಮಕೂರು-ರಾಯದುರ್ಗ ರೈಲ್ವೆ 
ಯೋಜನೆಗೆ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


(೧) 


ಭಾಗ ೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜನವರಿ ೧೫, ೨೦೧೫ ೨ 





















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮ: ತುಮಕೂರು ಅಮಾನಿಕೆರೆ 
4(1)ರಂತೆ ಪ್ರಕಟವಾಗಿರುವುದು ತಿದುಪಡಿಯಾಗಿರುವುದು 
ಕ್ರಸಂ 4(1) ಕ್ರಸಂ. ಸ.ನಂ ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ ಷರಾ 
ಗ್ರಾಮ: ತುಮಕೂರು ಅಮಾನಿಕೆರೆ 

1 ತುಮಕೂರು ತುಮಕೂರು ಅಮಾನಿಕೆರೆ 
೧೯, 7 ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
50.10 ಹೇಮಾವತಿ ನಾಲಾವಲಯ, ಹಾಗೂ ತುಮಕೂರು- 


ರಾಯದುರ್ಗ ರೈಲ್ವೆ ಯೋಜನೆ ತುಮಕೂರು. 


ವಿಶೇಷ ಭೂ ಸ್ಪಾಧೀನಾಧಿಕಾರಿಗಳ ಕಛೇರಿ, ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆ, ತುಮಕೂರು ರವರ ಕಾರ್ಯಾಲಯ 
ತುಮಕೂರು. 


4(1)ರ ತಿದ್ದುಪಡಿ ಪ್ರಕಟಣೆ 
ಪ್ರಕರಣ ಸಂಖ್ಯೆ: ಎಸ್‌.ಎಲ್‌.ಎ.ಒಎಸ್‌.ಆರ್‌ (ತು-ರಾ-ರೈಲ್ಲೆ)12/2012-13, ದಿನಾಂಕ: 08-12-2014. 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 07/2013-14, 
ದಿನಾಂಕ: 24-07-2013ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ದಿನಾಂಕ: 01-05-2014ರಂದು 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪುಟ 355 ರಿಂದ 357 ರಲ್ಲಿ ಪ್ರಕಟವಾಗಿರುತ್ತದೆ. ಸದರಿ ಪ್ರಕಟಣೆಯಲ್ಲಿ ತುಮಕೂರು ತಾಲ್ಲೂಕು, ಕೋರಾ ಹೋಬಳಿ, 
ಹಿರೇಕೊಡತಕಲ್‌ ಗ್ರಾಮದ ಜಮೀನು ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆಗೆ ಭೂ ಸ್ವಾಧೀನ ಪಡಿಸಿಕೊಳ್ಳಲು 4(1)ರ ಕ್ರಮಾಂಕ: ತಪ್ಪಾಗಿ 
ಮುದಿತಾವಾಗಿದ್ದು, ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದಿಕೊಂಡು ಓದಿಕೊಳ್ಳುವುದು. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕೋರಾ ಗ್ರಾಮ: ಹಿರೇಕೊಡತಕಲ್‌ 
4(1)ರಂತೆ ಪ್ರಕಟವಾಗಿರುವುದು ತಿದ್ದಿಕೊಂಡು ಓದಿಕೊಳ್ಳುವುದು 
SLAO/SR/07/13-14, ದಿನಾ೦ಕ: 24-07-2013 LAQ/SR/07/2013-14, ದಿನಾ೦ಕ: 24-07-2013 
PR.8 ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
50.10 ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆ, ತುಮಕೂರು. 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ :RD 140 AQB 2014 ದಿನಾಂಕ: 21/11/2014 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು-ಹಾಸನ ರೆಲ್ವೆ 
ಪ್ರಾಜಕ್ಟ್‌, ಬಸವನಹಳ್ಳಿ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು 1 Rural ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 
ರ ಕಲಂ 401) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್‌ಎಕ್ಯೂ.ಸಿಆರ್‌300/11-12, ದಿನಾಂಕ:24/09/2013ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 
1894)(1) 6ನೇ ಪ್ರಕರಣದ ಮೇರೆಗೆ ಕೆಳಗೆ ಸೂಚಿಸಿರುವ ಜಮೀನುಗಳನ್ನು ಭೂಸ್ವಾಧೀನ ಪಡಿಸಿಕೊಳ್ಳಲು ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಜಮೀನುಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ 
ಮೂಲಕ ಘೋಷಿಸಲಾಗಿದೆ. 
_ಧೀನಾಧಿಕಾರಿ, ಬೆಂಗಳೂರು ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ, Bengaluru Rural ಇವರನ್ನು ಸ 
ನ್ನು ಮುಂದೆ ಕೈಗೆ ೂಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ 
ಧಿ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ 
ದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಮೇಲ್ಕಂಡ ಭೂಸ್ವಾಧೀನ ಅಧಿನಿಯಮ 17ನೇ ಪ್ರಕರಣದ (1) ಉಪಪ್ರಕರಣ (4) ರ ಪ್ರಕರಣದಲ್ಲಿರುವ ಅಧಿಕಾರದ ಮೇಲೆ ಸದರಿ 
ರವಳಿ 


ಅಧಿನಿಯಮದ ಪ್ರಕರಣ 9ರಲ್ಲಿನ ಪ್ರಕರಣ 10 ರ ಪ್ರಕಾರ ಹೊರಡಿಸಲಾಗುವ ತಿಳುವಳಿಕೆಯನ್ನು ಪ್ರಕಟಿಸಿದ ದಿನಾಂಕದಿಂದ 15 ದಿನಗಳು ಕಳೆದ ನಂತರ 
ಸದರಿ ಜಮೀನನ್ನು ಸ್ವಾಧೀನಪಡೆಯಲು ನಿರ್ದೇಶಿಸಿರುತ್ತದೆ. ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, 


ಬೆಂಗಳೂರು ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ, Bengaluru Rural ಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಭಾಗ ೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜನವರಿ ೧೫, ೨೦೧೫ ೩ 





ಅನುಸೂಚಿ 


ಜಿಲ್ಲೆ : Bengaluru Rural ತಾಲ್ಲೂಕು : Nelamangala ಹೋಬಳಿ : ಕಸಬಾ ಗ್ರಾಮ : ಬಸವನಹಳ್ಳಿ 


Non Agricultural 


ಖಾತೆದಾರರ ಹೆಸರು ಸ್ವಾಧೀನದಾರ ಆಸ್ತಿ ಸಂಖ್ಯೆ 





ಸ.ನಂ.71ರ ಉ ಸ,ನಂ,70 ಮತ್ತು | 5445.00 
ಸ್ಮನಂ, Sq.Ft 


Agricultural Total Extents: 


DESIGNATION : ವಿಶೇಷ ಭೂಸ್ವಾಧೀನಾಧಿಕಾರಿ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ ಬೆಂಗಳೂರು ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ ಸರ್ಕಾರದ ಅಧೀನ ಕಾರ್ಯದರ್ಶಿ, 
LAOLOCATION : ಬೆಂಗಳೂರು ಕಂದಾಯ ಇಲಾಖೆ (ಭೂಸ್ಟಾಧೀನ-2) 
| RS | 
| ಸ 1 
| Fi 1 
| ಗ 1 
| (| 
PR - 129 (Wy 
SC-5 Arf ತ 0... 2 





೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ಭಾಗ ೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ. 6(1) ಅನ್ವಯ ಘೋಷಣೆ 
ಕ್ರಮಾಂಕ: ಕ.ಇ.೧೦/ಭೂಸ್ವಾವಿ/2014, ದಿನಾಂಕ:೧೪-೧೦-೨೦೧೪ 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಬೆಂಗಳೂರು ಕರ್ನಾಟಕ ಗೃಹ ಮಂಡಳಿಯವರು ವಿವಿಧ ವರ್ಗದವರಿಗೆ ನಿವೇಶನ / ಮನೆಗಳನ್ನು ಕಟ್ಟಲು ವಸತಿ 
ಯೋಜನೆಗೆ ಬೇಕಾಗಬಹುದೆಂದು ಗೃಹ ಮಂಡಳಿಯ ಆಯುಕ್ತರವರ ಕ್ರಮಾಂಕ: ಕಗೃಮಂ:ಭೂಸ್ವಾವಿ:ದಾ:ಸಿ.ಆರ್‌.1:2012-13, ದಿನಾಂಕ: 08/10/2012. ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 


ಕರ್ನಾಟಕ ಸರ್ಕಾರದವರು 1991 ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದು ಪಡಿಯಾದ 1894 ನೇ ಸಾಲಿನ ಕೇಂದ್ರ ಅಧಿನಿಯಮ (1)5ಎ ಪ್ರಕರಣ ಉಪಪ್ರಕರಣ (2) ಮತ್ತು 6(1-ಎ) ಪ್ರಕರಣದ ಮೇರೆಗೆ 
ಗೃಹ ಆಯುಕ್ತರವರ ವರದಿ ಪರಿಶೀಲಿಸಿದ ನಂತರ ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಂಡಿದ್ದು, ವಿವಿಧ ಹಂತಗಳಲ್ಲಿ ಭೂಸ್ವಾಧೀನ 
ಪ್ರಕ್ರಿಯೆಗಳನ್ನು ಹಳೆಯ ಕಾಯ್ದೆ ಅನ್ವಯ ಮುಂದುವರೆಸಲು ಹೊಸಕಾಯ್ದೆ 2013 ರ 24,103,114 ಹಾಗೂ ದಿ ಜನರಲ್‌ ಕ್ಲಾಸಸ್‌ ಕಾಯ್ದೆ 1897 ರ ಕಲಂ 6€ರ ಅನ್ವಯ ಹೊಸ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಿರುವ ಮೇರೆಗೆ ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಕಂ.ಇ. ? ಭೂ.ಸ್ವಾರಾ/2014 ದಿನಾಂಕ 5-3-2014 ರಂತೆ ಸದರಿ ಭೂಸ್ವಾಧೀನ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 


ಸದರಿ ಭೂಸ್ವಾಧೀನ ಅಧಿನಿಯಮ 3 ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ ಬೆಂಗಳೂರು ಇವರನ್ನು ಸದರಿ ಜಮೀನಿನ ಸಂಬಂಧದಲ್ಲಿ ಎಲ್ಲಾ 
ನಡವಳಿಕೆಗಳನ್ನು ಕೈಗೊಳ್ಳಲು ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ. ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ 7ನೇ 
ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಕರ್ನಾಟಕ ಗೃಹ ಮಂಡಳಿ ಕಾವೇರಿ ಭವನ ಬೆಂಗಳೂರು. ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗೆ ಇಡಲಾಗಿದೆ. 


ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಜಗಳೂರು ಹೋಬಳಿ: ಕಸಬಾ ಗ್ರಾಮ : ಜಗಳೂರು / ಮರೇನಹಳ್ಳಿ. 
ಗಾ ನಿಮ: ಜಗಳೂರು 
ಕ್ರ ಚಕ್ಕುಬಂದಿ ವಿಸ್ತೀರ್ಣ ಆಕಾರ.ರೂ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ ತರಹೆ ತ 
ಹಕ್ಕ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಂಗ ನ್ಯ 
1 2 3 4 5 6 7 8 9 10 11 
09/81 
1. ಮಂಜಪ್ಪ ಬಿನ್‌ ಶೇಖರಪ್ಪ ಮಂಜಪ್ಪ ಹೊಸ ಸರ್ವೆ ಖುಷ್ಕಿ ಸ.ನಂ.99/1 ಸ.ನಂ.403/4 ಸ.ನಂ.99/3 ಸ.ನಂ.467 1-20 1.16 
ನಂ 468 
09/01 
2. ಯಲ್ಲಮ್ಮ ಕೋಂ ಯಲ್ಲಪ್ಪ ಯಲ್ಲಮ್ಮ ಹೊಸ ಸರ್ವೆ ಖುಷ್ಕಿ ಸ.ನಂ.469 ಸ.ನಂ.403/1 ಸ.ನಂ.468 ಸ.ನಂ.466 1-25 1.26 
ನಂ 467 
ಸ.ನಂ.467 
3. ರೇಣುಕಮ್ಮ ಕೋಂ ಹನುಮಂತಪ್ಪ ರೇಣುಕಮ್ಮ ಹೊಸ ಸರ್ವೆ | ಖುಷ್ಕಿ | ಸ.ನಂ.99/1 ವ ತ ಹ ಸ.ನಂ.99/1 ಸ.ನಂ.99/1 1:25 1.26 
ನಂ 469 






































ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ 






























































1 2 3 4 5 6 7 8 9 10 11 
99/01 
4. ಸಿದ್ದಮ್ಮ ಕೋಂ ರಾಜಪ್ಪ ಸಿದ್ದಮ್ಮ ಹೊಸ ಸರ್ವೆ ಖುಷ್ಕಿ ಸ.ನಂ.469 ಸ.ನಂ.403/2 ಸ.ನಂ.467 ಸ.ನಂ.99/1 2-00 1.54 
ನಂ ೪೬೬ 
5. ಚೌಡಪ್ಪ ಬಿನ್‌ ತಿಮ್ಮಯ್ಯ ಚೌಡಪ್ಪ 99/1P2 ಖುಷ್ಕಿ ಸ.ನಂ.99/1 ಸ.ನಂ.403/1 ಸ.ನಂ.99/1 ಸ.ನಂ.99/1 1-08 1.50 
6. ಹನುಮಕ್ಕ ಕೋಂ ಮಾರಪ್ಪ ಹನುಮಕ್ಕ 99/1P3 ಖುಷ್ಕಿ ಸ.ನಂ.99/1 ಸ.ನಂ.418 ಸ.ನಂ.99/4 ಸ.ನಂ.99/P2 2-27 1.50 
7. ತಿಪ್ಪಣ್ಣ ಬಿನ್‌ ದಾಸಪ್ಪ ತಿಪ್ಪಣ್ಣ 99/1P4 ಖುಷ್ಕಿ ಸ.ನಂ.99/1 ಸ.ನಂ.418 466/469 ಸ.ನಂ.99/P2 1-18 1.50 
8. ಚೌಡಮ್ಮ ಕೋಂ ದಾಸಪ್ಪ ಚೌಡಮ್ಮ 99/2 ಖುಷ್ಕಿ | ಸ.ನಂ.99/1 P ಸ.ನಂ.403/1 ಸ.ನಂ.99/1 ಸ.ನಂ.99/1 2-37 2.00 
9. ಹನುಮಂತಪ್ಪ ಬಿನ್‌ ಸಿದ್ದಪ್ಪ ಹನುಮಂತಪ್ಪ 99/1P6 ಖುಷ್ಕಿ ಸ.ನಂ.99/1 ಸ.ನಂ.403/4 ಸ.ನಂ.99/5 ಸ.ನಂ.99/P 1-12 1.50 
1-39 
10. ಓಬಮ್ಮ ಕೋಂ ಹೆಚ್‌ ಹನುಮಂತಪ, | ಓಬಮ 403/1P ಖುಷಿ 466 ರಸೆ 403/4 403/1P2 1.18 
೬ ಬ [3 ೪ pf) 0-01(ಖ) 
1-38 
11. ಹೆಚ್‌.ಹನುಮಂತಪ್ಪ ಬಿನ್‌ ಓಬಯ ಹೆಚ್‌.ಹನುಮಂತಪ 403/02 ಖುಷಿ ಸೆ 403/4 403/2P1 1.18 
ನ್ಟ ಚ ಫು | 466 ದ 0-02(ಖ) 
ಗುರುತಾಯಿ ಬಿನ್‌ ತಿಪ್ಪಯ 
12. ರ ಗುರುತಾಯಿ 403/20 ಖುಷ್ಕಿ ಸ.ನಂ.403/ P6 ರಸೆ ಸ.ನಂ.403/6 ಸ.ನಂ.403/01 2-05 1.31 
ಚಂದ್ರಪ್ಪ ಮೈ.ಗಾ. ಗುರುತಾಯಿ ಹ್‌ 
2-29 
13, ಓಬಮ್ಮ ಕೋಂ ಸಣ್ಣ ಹನುಮಂತಪ್ಪ ಓಬಮ್ಮ 403/20 ಖುಷ್ಕಿ ಸ.ನಂ.466 ಸ್ಟೆ ಸ.ನಂ.403/05 ಸ.ನಂ.403/20 0-06.) 1.45 
4-00 
14. ಸಣ್ಣರಂಗಪ್ಪ ಬಿನ್‌ ಪೂಜಾರಿ ಓಬಯ್ಯ ಸಣ್ಣರಂಗಪ 403/20 ಖುಷ್ಕಿ ಸ.ನಂ.99 ರಸೆ ಸ.ನಂ.403/1P ಸ.ನಂ.418 2.55 
ನ ಸ ಇ 0-06(ಖ) 
3-15 
15. ದುರ್ಗಮ, ಕೋಂ ದುರುಗಪ ದುರ್ಗಮ 418 ಖುಷ್ಕಿ ಸ.ನಂ.99 ರಸೆ ಸ.ನಂ.403/1 ಸ.ನಂ.410 2.23 
ತ ಲ ಈ ಹೆ 0-22(ಖ) 
3-26 
16. ತಿಮ್ಮಯ್ಗ ಬಿನ್‌ ವಿ.ಕೆ.ದುರ್ಗಪ ತಿಮ್ಮಯ 410 ಖುಷಿ ಸ.ನಂ.99 ಸ.ನಂ.101 ಸ.ನಂ.418 ಸ.ನಂ.420 2.41 
ಅಗಿ is be ತ್ರ 0-12(ಖ) 
3-16 
17. ಯಲ್ಲಪ್ಪ ಬಿನ್‌ ತಿಮ್ಮಯ್ಯವಡ್ರ ಯಲ್ಲಪ್ಪ 420 ಖುಷ್ಕಿ ಸ.ನಂ.99 ಸ.ನಂ.101 ಸ.ನಂ.410 ಸ.ನಂ.421 0-10) 2.25 
ಪಾಪ ಪ 3-16 
i ನುತ ನನ್‌ ಪಾನ ಆಕ್ಟ ತ ಷೃತ್ತಿ 421/1,2 | ಖುಷಿ ಸ.ನಂ.99 ಸ.ನಂ.101 | ಸ.ನಂ.420 ಸ.ನಂ.422 2.25 
ಬಿನ್‌ ಪಾಪಯ್ಯ ತೆ ತ 0-08(ಖ) 
ಪ್ಲ ಕ ಪ ಯಲ್ಲಪ್ಪ 3-13 
18: (ಸ ಅಕ್‌ ಲೇಲಹೊೋಯಪ್ಪ ನಲ್ಲಪ್ಪ 422 | ಖುಷಿ ಸ.ನಂ.99 ಸ.ನಂ.101 | ಸ.ನಂ.421 ಸ.ನಂ.423 2.20 
ತಿಪ್ಪೇಸ್ವಾಮಿ ಬಿನ್‌ ಲೇ.ಹೊಳಿಯಪ್ಪ ತಿಪ್ಪೇಸ್ವಾಮಿ | 0-11(ಖ) 
3-11 
20. ಚೌಡಪ್ಪ ಬಿನ್‌ ಬಸಪ್ಪ ಎ.ಕೆ. ಚೌಡಪ 423 ಖುಷ್ಕಿ ಸ.ನಂ.99 ಸ.ನಂ.101 ಸ.ನಂ.422 ಸ.ನಂ.424 2.17 
ಈ ks 0-10(ಅಖ) 


















































































































































0-25(ಖ) 








೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ಭಾಗ ೬ 
1 2 3 4 5 6 7 8 9 10 11 
0-01(ಬಖ) 
ಅಡಿವೆಪ್ಪ ಜೆ.ಡಿ. ಬಿನ್‌ ದಂಡೆಪ್ಪ ರ್ಮ್‌ ಸಗ 
21. ಜೆ.ಡಿ.ವಿಜಯಕುಮಾರಿ ಜಿನ್‌ ದುರ್ಗಪ್ಪ ಈ 424 ರ ಪೈಕಿ | ಖುಷ್ಕಿ ಸ.ನಂ.99 ಸ.ನಂ.101 ಸ.ನಂ.423 ಸ.ನಂ.425 2.18 
ಜಟ ಜೆ.ಡಿ.ವಿಜಯಕುಮಾರಿ 0-11(ಖ) 
ದುರ್ಗಮ್ಮ ಬಿನ್‌ ದಂಡ್ಯಪ್ಪ ದುರ್ಗಪ್ಪ 3-12 
22, ಬಿನ್‌ ದಂಡ್ಕಪ್ಪ ಅಡಿವೃಪ್ಪ ಬಿನ್‌ ದುರ್ಗಮ 425 ಖುಷಿ ಸ.ನಂ.99 ಸ.ನಂ.101 ಸ.ನಂ.424 ಸ.ನಂ.426 2.18 
ದೆ ಸ ಶಬ ಶಬ ಆ ಈ 0-11(ಖ) 
೦ಡ್ಯಪ್ಪ 
3-08 
23. | ಚೌಡಪ್ಪ ಬಿನ್‌ ಮಲ್ಲಪ್ಪ ಎ.ಕೆ. ಚೌಡಪ್ಪ 426 | ಖುಷಿ ಸ.ನಂ.99 ಸ.ನಂ.101 | ಸ.ನಂ.425 ಸ.ನಂ.427 2.12 
ಚ 93 ಕೆ 0-14(ಖ) 
2-35 
24. ಕೆ.ಎಸ್‌.ರಂಗಪ್ಪ ಬಿನ್‌ ಶಿಡ್ಲಪ್ಪ ಕೆ.ಎಸ್‌.ಶಿಡ್ಲಪ್ಪ 427 ಖುಷ್ಕಿ ಸ.ನಂ.99 ಸ.ನಂ.101 ಸ.ನಂ.426 ಮರೇನಹಳ್ಳಿ ಗಡಿ 1.73 
ಬ ಇದು ಕು ಕ ೪ 0-06(ಖ) 
62-05 
ಒಟ 
ಹ 3-14(ಏ) 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಜಗಳೂರು ಹೋಬಳಿ: ಕಸಬಾ ಗ್ರಾಮ: ಮರೇನಹಳ್ಳಿ 
1... ಕೆಆರ್‌.ತಿಪ್ಪೇಸ್ವಾಮಿ ಬಿನ್‌ ಟಿ.ರಾಜಣ್ಣ ರ್‌. ತಿಪ್ಪೇಸ್ವಾಮಿ 191 ಖುಷ್ಕಿ 18 ಸ.ನಂ.19/281 | ಸ.ನಂ.21 ಸ.ನಂ.19/2A 3-18 0.94 
Lo i is ಸ್ಟ 192A | ಖುಷ್ಕಿ 7&8 |B | ಸ.ನಂ.19/1 ಸ.ನಂ.19/3P2 04-32 1.30 
ಕೆ.ಆರ್‌.ಉಮಾಪ ಕಾಶ್‌ ಬಿನ್‌ Ke 19/1 & | N ಎ 2-38 
ತೆ ಚಹನ ಟ್ಟ ಕೆ.ಆರ್‌.ಉಮಾಪ್ರಕಾಶ್‌ 19/281 ಖುಷ್ಕಿ ಸ. ಸ.ನಂ.20 ಸ.ನಂ.21 ಸ.ನಂ.19/282 | 2೨) 0.80 
238 
4. | ನಿಂಗಪ್ಪ ಬಿನ್‌ ಪೂಜಾರಿ ಪಾಪಯ್ಯ | ನಿಂಗಪ್ಪ 19/282 ಖುಷ್ಕಿ 19/2A ಸ.ನಂ.20 | ಸ.ನಂ.19/2B1 ಸ.ನಂ.19/3 ೫೫2 0.80 
3% 
5. | ನಿಂಗಪ್ಪ ಬಿನ್‌ ಕರಿಯಪ್ಪ ಜಗಳೂರು | ನಿಂಗಪ್ಪ 19/3P1 | ಖುಷ್ಕಿ 19/3P2 ಸ.ನಂ.20 | 19/282 19/4 Pa 0.74 
6. ಶಾರದಮ್ಮ ಕೋಂ ಬಸಣ್ಣ ಶಾರದಮ್ಮ 19852 | 16 &17 I98PI | I02A ಸ.ನಂ.19/4 ೫-೫ 1-08 
ಅನಂತರಾಜು, ಶೀನಿವಾಸ, ಲೋಕಪ್ಪ | ಅನಂತರಾಜು, ಶೀನಿವಾಸ, ಚ 19/3081 & 07-16 
Ws Ne ಸ 19/4 | ಖುಷ್ಕಿ 16 ಸಮ 1 ನಿಂಗಣ್ಣನಹಳ್ಳಿ ಗಡಿ | 2೩) 2.00 
28-19 
ಒಟ್ಟು 











ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ಹ್ತ 

















ಘೋಷ್ಟಾರೆ: 
ಗ್ರಾಮ ಐನು ಎ-ಗುಂ ಖರಾಬು ಎ-ಗುಂ ಒಟ್ಟು ಎ-ಗುಂ 
ಜಗಳೂರು 62-05 3-14 65-19 
ಮರೇನಹಳ್ಳಿ 28-19 0-25 29-04 
ಒಟ್ಟು 90-24 3-39 94-23 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಲಲಿತ ಹೆಚ್‌ ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
5೦. 25 ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ :RD 01 AQT 2014 ದಿನಾಂಕ: 06/12/2014 


೧೧.9 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಠಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumukuru 
ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:LAQ/SR/6/13-14 ,ದಿನಾಂಕ :23/07/2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದ 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894)(1)5ಎ ಪ್ರಕರಣದ (2)ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕನಾ ಸ 
ಮನದಟ್ಟಾಗಿರುವುದರಿಂದ,ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ಅ 
ತ್‌ 
ತ್ತಿ 


ತ 


L 


J 


ವಿಶೇಷ ಭೂಸ್ವಾಧೀನಾಧಿಕಾರಿ, TuUmMukuru ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ 
ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ 
ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, Tumukuru ಇವರ ಕಛೇರಿಯಲ್ಲಿ ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ : Tumukuru ತಾಲ್ಲೂಕು : Kunigal ಹೋಬಳಿ : ಕೊತ್ತಗೆರೆ ಗ್ರಾಮ : ಮಡಿಕೆಹಳ್ಳಿ 
Agricultural 
ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
1 |[ತೋಪನಯ್ಯ/ರಂಗಯ್ಯ 23/*/ಪೈಕಿ-01 ಖುಷ್ಕಿ 23/10 ಉಳಿಕೆ 23/11 ಉಳಿಕೆ 0.14.00 0-70 
ಕಾಳಮ್ಮ /ತೋಪನಯ್ಯ 23/*/ಪೈಕಿ-01 Joint Owner 




















































































































೧.1.1, No. KARBIL/2001/47147 POSTAL REGN. No. RNP/KAIBGS/2202/2014-16 
Licensed to post without prepayment WPP No. 297 
೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ಭಾಗ ೬ 
ಚಕ್ಕು ಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ.ಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ ಡ್‌್‌ ತಾ ನ್‌ ER ಎಸೀರ್ಣ ಆ 
23/10 ಉಳಿಕೆ 23/11 ಉಳಿಕೆ 0.14.00 
2 |ಲಕ್ಷ್ಮಣ/ರಂಗಯ್ಯ 23/*/ಪೈಕಿ-02 ಖುಷ್ಕಿ 23/5 ಉಳಿಕೆ 23/9 ಉಳಿಕೆ 0.8.00 0-40 
ಗಂಗಮ್ಮ/ಲಕ್ಷ್ಮಣ 23/*/ಪೈಕಿ-02 Joint Owner 
23/5 ಉಳಿಕೆ 23/9 ಉಳಿಕೆ 0.8.00 
3 |ಕೋಡಯ್ಯ ಉ.ದೊಡ್ಡತಮ್ಮಯ್ಯ 23/*/ರಪೈ 5-05 |ಖಮಿಷ್ಠಿ ಗಡಿ ಉಳಿಕೆ 23/10 ಉಳಿಕೆ 0.12.00 0-60 
ನರಸಮ್ಮ /ಕೊಂಡಯ್ಯ 23/*/ರಪೈಕಿ-p5 Joint Owner 
ಗಡಿ ಉಳಿಕೆ 23/10 ಉಳಿಕೆ 0.12.00 
4 |ಕೆಂಪಯ್ಯ/ಮಾಸ್ತಯ್ಯ 23/*/ರಪ್ಪೈಕಿ-09 ಸ(ಖುಷ್ಕಿ 23/9 ಉಳಿಕೆ ಉಳಿಕೆ ಉಳಿಕೆ 0.20.00 1-00 
ಜಯಮ್ಮ/ಕೆಂಪಯ್ಯ 23/*/ರಪೈಕಿ-09 Joint Owner 
23/9 ಉಳಿಕೆ ಉಳಿಕೆ ಉಳಿಕೆ 0.20.00 











Village Extents: 1.14.00 


Agricultural Total Extents: 1.14.00.00 


DESIGNATION : SLAO 
LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ 
LAOLOCATION : Tumakuru 


PR - 02 
SC-5 








ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇ೦ದ್ರ ಮುದ್ರಣಾಲಯ, ಬೆಂಗಳೂರು-59 


